ಕರ್ನಾಟಕ ವಿಧಾನ ಪರಿಷತ್ತು 


ಗಿರಸಿಲ್ಲವ 
ಚುಕ್ಕೆ ನಂಶತಿನ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸುವ ಸಚಿವರು 


485 

ಶ್ರೀ ನಿರಾಣಿ ಹಣಮಂತ್‌ ರುದ್ರಪ್ಪ 
(ಪದವೀಧರರ ಕ್ಷೇತ್ರ) 
24.09.2020 


ಜಲಸಂಪನ್ಮೂಲ ಸಚಿವರು 


ಕ್ರಮ 

ಸಂಖ್ಯೆ ಪ್ರಶ್ನೆ ಉತ್ತರ 

ಅ) ರಾಜ್ಯದಲ್ಲಿರುವ ಅಣೆಕಟ್ಟುಗಳ ಸಂಖ್ಯೆ | ಜಲ ಸಂಪನ್ಮೂಲ ಇಲಾಖೆಯಡಿಯಲ್ಲಿ 53 
ಎಷ್ಟು; ಅವುಗಳಲ್ಲಿ ವಿದ್ಯುತ್‌ | ಜಲಾಶಯಗಳಿರುತ್ತವೆ. 
ಯೋಜನೆಗೆ ಎಷ್ಟು ಬಳಕೆಯಾಗುತ್ತಿದೆ, ಇಲಾಖೆಯ ಒಟ್ಟು 12 ಯೋಜನೆಗಳಡಿಯಲ್ಲಿ ವಿದ್ಯುತ್‌ 

ಉತ್ಪಾದನೆ ಮಾಡಲಾಗುತ್ತಿದೆ. 

ಆ) ಎಷ್ಟು ಎಕರೆ ಪ್ರದೇಶಕ್ಕೆ ನೀರಾವರಿ | ಸದರಿ ಜಲಾಶಯಗಳಡಿಯಲ್ಲಿ ಸುಮಾರು 26.57 ಲಕ್ಷ ಹೆ. 
ಸೌಲಭ್ಯ ಒದಗಿಸಲು ಸದರಿ | ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಒದಗಿಸಲಾಗುತ್ತಿದೆ. 
ಅಣೆಕಟ್ಟುಗಳಿಂದ ಅನುಕೂಲವಾಗಿದೆ; 

(ವಿವರ ನೀಡುವುದು) 

ಇ) ಸದರಿ ಅಣೆಕಟ್ಟುಗಳಲ್ಲಿ ಕುಡಿಯುವ | ಸದರಿ ಅಣೆಕಟ್ಟುಗಳಿಂದ ಸುಮಾರು 28.72 ಟಿಎಂಸಿ ನೀರು 
ನೀರಿಗಾಗಿ ಮತ್ತು ನೀರಾವರಿಗೆ | ಕುಡಿಯುವ ನೀರಿಗಾಗಿ ಹಾಗೂ ಸುಮಾರು 741.67 ಟಿಎಂಸಿ 
ಬಳಕೆಯಾಗುತ್ತಿರುವ ಪ್ರಮಾಣವೆಷ್ಟು) | ನೀರು ನೀರಾವರಿಗೆ ಬಳಕೆಯಾಗುತ್ತಿದೆ. 

(ಅಣೆಕಟ್ಟುವಾರು ವಿವರ ನೀಡುವುದು) 

ಜಸಂಇ: 114 ಎಂಎಲ್‌ಎ 2020 


4 
-/ 


Po 
(ರಮೇಶ್‌ ಲ.ಜಾರಕಿಹೊಳಿ) 


ಜಲಸಂಪನ್ಮೂಲ ಸಚಿವರು 


